ಕರ್ನಾಟಿಕ ವಿಧಾನ ಪರಿಷತ್ತು 


53 (27) 

ಶ್ರೀ ಮರಿತಿಬ್ಬೇಗೌಡ ( 
13-12-2021 

ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ, 
ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಕೌಶಲ್ಯಾಭಿವೃದ್ಧಿ ಸಚಿವರು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


ಕರ ಕ್ಷೇತು 


ಉತ್ತರ 
ರಾಜ್ಯದಲ್ಲಿರುವ ಸರ್ಕಾರಿ 
ಹಾಗೂ ಅನುದಾನಿತ ಪದವಿ 

ಹೌದು 


ಹಾಗೂ ಇಂಜಿನಿಯರಿಂಗ್‌ 
ಕಾಲೇಜುಗಳು ಬೋಧಕರಿಗೆ 
ಯು.ಜಿ.ಸಿ/ ಎ.ಐ.ಸಿ.ಟಿ.ಇ. 6ನೇ 
ಹಾಗೂ 7ನೇ ವೇತನ 
ಆಯೋಗದ ಪ್ರಕಾರ ವೇತನ 


ಬಾಕಿಯನ್ನು 
ಉಳಿಸಿಕೊಂಡಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


1) ರಾಜ್ಯದಲ್ಲಿರುವ ಸರ್ಕಾರಿ ಹಾಗೂ ಅನುದಾನಿತ ಪದವಿ ಕಾಲೇಜುಗಳ 
ಬಾಕಿಯನ್ನು ಯಾವ।| ಬೋಧಕರಿಗೆ ಯುಜಿಸಿ 6ನೇ ವೇತನ ಆಯೋಗದ ಪ್ರಕಾರ 
ಸಮಯದಿಂದ ದಿನಾ೦ಕ 01.01.2006 ರಿಂದ 23.12.2009ರ ಅವಧಿಗೆ ಮತ್ತು 7ನೇ ವೇತನ 
ನೀಡಬೇಕಾಗಿದೆ; (ಪೂರ್ಣ| ಆಯೋಗದ ಪ್ರಕಾರ ದಿನಾಂಕ 01.01.2016 ರಿಂದ 31.03.2019ರ 
ವಿವರ ನೀಡುವುದು) ಅವಧಿಗೆ ಹಿಂಬಾಕಿ ಪಾವತಿಸಲು ಅನುದಾನ ಬಿಡುಗಡೆ ಮಾಡಲಾಗಿದೆ. 


ಹಾಗಿದ್ದಲ್ಲಿ, ಎಷ್ಟು ಮೊತ್ತದ 


ಕೇಂದ್ರದ ಪಾಲಿನ ಶೇ.50ರಷ್ಟು ಅನುದಾನ ರೂ.689.35 ಕೋಟಿಗಳನ್ನು 
ಬಿಡುಗಡೆ ಮಾಡಲು ದಿನಾ೦ಕ: 20/05/2019, 01/07/2019 ಮತ್ತು 
17/08/2021ರಂದು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿರುತ್ತದೆ. 


2 10 ಅನುದಾನಿತ ಇಂಜಿನಿಯರಿಂಗ್‌ ಕಾಲೇಜುಗಳ ಬೋಧಕ 
ಸಿಬ್ಬಂದಿಗಳಿಗೆ 6ನೇ ಎ.ಐಸಿ.ಟಿ.ಇ. ವೇತನ ಆಯೋಗದ ಶಿಫಾರಸ್ಸಿನ 
ಮೇರೆಗೆ ದಿನಾಂಕ: 01/01/2006 ರಿಂದ 31/03/2010ರ ವರೆಗೆ 
ಎ.ಐ.ಸಿ.ಟಿ.ಇ, ವೇತನ ಬಾಕಿ ಸಂಬಂಧ, ಇದುವರೆವಿಗೂ 
ರೂ.4680.55ಲಕ್ಷಗಳನ್ನು ಬಿಡುಗಡೆ " ಮಾಡಿದೆ. ಇನ್ನುಳಿದ 
ರೂ.2167.04ಲಕ್ಷಗಳನ್ನು ಬಿಡುಗಡೆ ಮಾಡುವ ಸಂಬಂಧ ದಿನಾಂಕ: 
02/09/2020ರ೦ದು ಆಯುಕ್ತರು, ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ 
ಇಲಾಖೆ ರವರು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದು, ಇದಕ್ಕೆ 
ಸಂಬಂಧಿಸಿದಂತೆ ದಿನಾಂಕ: 26/09/2020 ಮತ್ತು ದಿನಾಂಕ: 
12/11/2021ರಂದು ಪತ್ರ ಸಂಖ್ಯೆ:ಇಡಿ 92 ಹೆಚ್‌ ಪಿಟಿ 2020ರಲ್ಲಿ ಕೆಲವು 
ಸ್ಪಷ್ಟನೆಗಳನ್ನು ಕೋರಿದ್ದು, ಸದರಿಯವರಿಂದ ಮಾಹಿತಿ ಸ್ನೀಕೃತವಾದ 


ಈ ಸಂಬಂಧ ಯು.ಜಿಸಿ/ 
ಎ.ಐ.ಸಿ.ಟೆ.ಇ./ಎಂ.ಹೆಚ್‌.ಆರ್‌ 
.ಡಿ. ಯಿಂದ ಇದುವರೆವಿಗೆ 
ರಾಜ್ಯಕ್ಕೆ ಬಂದಿರುವ 
ಅನುದಾನದ ಮೊತ್ತವೆಷ್ಟು; 


ಇದುವರೆವಿಗೂ ಸದರಿ 


ಬಾಕಿಯನ್ನು 
ಫಪಾವತಿಸದಿರಲು ನಂತರ ನಿಯಮಾನುಸಾರ ಮುಂದಿನ ಕ್ರಮ ಜರುಗಿಸಲಾಗುವುದು. 
ಕಾರಣಗಳೇನು; ದಿನಾಂಕ: 24/03/2020ರ ನಂತರದ 7ನೇ ಎ.ಐಸಿಟ.ಇ., ಬಾಕಿ 


ವೇತನವನ್ನು ಪಾವತಿಸಲಾಗಿದೆ. ಅಲ್ಲದೆ, ದಿನಾಂಕ: 01/01/2016 ರಿಂದ 


31/03/2019ರ ವರೆಗಿನ ಬಾಕಿ ವೇತನವನ್ನು ಪಾವತಿಸುವ ಸಂಬಂಧ 
ಕೇಂದ್ರ ಸರ್ಕಾರದ ಪಾಲಿನ ಸಹಾಯಾನುದಾನ 
ರೂ.73.82ಕೋಟಿಗಳನ್ನು ಬಿಡುಗಡೆ ಮಾಡಲು ಕೇಂದ್ರ ಮಾನವ 
ಸಂಪನೂಲ ಅಭಿವೃದ್ದಿ ಮಂತ್ರಾಲಯದ ಕಾರ್ಯದರ್ಶಿಯವರಿಗೆ 
ದಿನಾಂಕ: 09/06/2020ರಂದು ಅಪರ ಮುಖ್ಯ ಕಾರ್ಯದರ್ಶಿಗಳು, 
ಉನ್ನತ ಶಿಕ್ಷಣ ಇಲಾಖೆ ರವರ ಹೆಸರಿನಲ್ಲಿ ಅಗತ್ಯ ಪ್ರಸ್ತಾವನೆಯನ್ನು 
ಸಲ್ಲಿಸಲಾಗಿತ್ತು. ಅಲ್ಲದೆ, ದಿನಾಂಕ: 22/12/2020ರಂದು ಸರ್ಕಾರದ 
ಅಪರ ಮುಖ್ಯ ಕಾರ್ಯದರ್ಶಿಗಳು, ಉನ್ನತ ಶಿಕ್ಷಣ ಇಲಾಖೆ ಇವರು 
ಕೇಂದ್ರ ಮಾನವ ಸಂಪನ್ನೂಲ ಅಭಿವೃದ್ದಿ ಮಂತ್ರಾಲಯದ 
ಕಾರ್ಯದರ್ಶಿಯವರಿಗೆ ಕೇಂದ್ರದ ಪಾಲಿನ ಸಹಾಯಾನುದಾನ 
ರೂ.73.82 ಕೋಟಿಗಳನ್ನು ಬಿಡುಗಡೆ ಮಾಡಲು ಕೋರಲಾಗಿತ್ತು. 


ಮಾನ್ಯ ಉಪ ಮುಖ್ಯಮಂತ್ರಿಗಳು, ಉನ್ನತ ಶಿಕ್ಷಣ ಇಲಾಖೆ ಇವರು 
ದಿನಾಂಕ: 14/09/2020 ಮತ್ತು 26/02/2021ರ ಅರೆ ಸರ್ಕಾರಿ ಪತ್ರಗಳಲ್ಲಿ 
ಕೇಂದ್ರದ ಪಾಲಿನ ಸಹಾಯಾನುದಾನವನ್ನು ಬಿಡುಗಡೆ ಮಾಡಲು 
ಮಾನ್ಯ ಕೇಂದ್ರ ಮಾನವ ಸಂಪನ್ನೂಲ ಅಭಿವೃದ್ದಿ ಮಂತ್ರಾಲಯದ 
ಸಚಿವರನ್ನು ಸಹ ಕೋರಲಾಗಿರುತ್ತದೆ. 


ಭಾರತ ಸರ್ಕಾರದ ಶಿಕ್ಷಣ ಮಂತ್ರಾಲಯದ ಪತ್ರ ದಿನಾಂಕ: 
22/07/2021ರ ಪತ್ರದಲ್ಲಿ 7ನೇ ಪರಿಷ್ಕತ ಎ.ಐ.ಸಿ.ಟೆ.ಇ. ವೇತನವನ್ನು 
ಅನುಷ್ಠಾನಗೊಳಿಸಿ, ಕೇಂದ್ರ ಸರ್ಕಾರದ ಶೇ.50ರಷ್ಟು 
ಸಹಾಯಾನುದಾನವನ್ನು ಕೋರಲು ನಿಗದಿಪಡಿಸಿರುವ 
ನಮೂನೆಯನ್ನು ಲಗತ್ತಿಸಿ, ಆಯುಕ್ತರು, ಕಾಲೇಜು ಮತ್ತು ತಾಂತ್ರಿಕ 
ಶಿಕಣ ಇಲಾಖೆ, ಕುಲಸಚಿವರು, ವಿಶ್ವೇಶ್ವರಯ್ಯ ತಾಂತ್ರಿಕ 
ವಿಶ್ವವಿದ್ಯಾಲಯ, ಬೆಳಗಾವಿ ಮತ್ತು ಕುಲಸಚಿವರು, ಬೆಂಗಳೂರು 
ಕೇಂದ್ರ ವಿಶ್ವನಿದ್ಯಾಲಯ, ಬೆಂಗಳೂರು ಇವರಿಗೆ ಪತ್ರವನ್ನು ದಿನಾಂಕ: 
09/08/2021ರಂದು ಹೊರಡಿಸಿದ್ದು, ಬೆಂಗಳೂರು ಕೇಂದ್ರ 
ವಿಶ್ವವಿದ್ಯಾಲಯದಿಂದ ಮಾಹಿತಿಯನ್ನು ನಿರೀಫ್ಲಿಸಲಾಗಿದ್ದು 
ನಿಯಮಾನುಸಾರ ಕೇಂದ್ರದ ಪಾಲಿನ ಸಹಾಯಾನುದಾನ ಪಡೆಯಲು 
ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗುವುದು. 

ಕೇಂದ್ರ ಸರ್ಕಾರದ ಪಾಲಿನ ಅನುದಾನವನ್ನು ಬಿಡುಗಡೆ ಮಾಡಿದ 
ನಂತರ ಹಾಗೂ ರಾಜ್ಯ ಸರ್ಕಾರದ ಅನುದಾನ ಲಭ್ಯತೆಗನುಗುಣವಾಗಿ 
ಸದರಿ ವೇತನ ಬಾಕಿಯನ್ನು ತಿಸಲಾಗುವುದು. 


ಯಾವ ಕಾಲಮಿತಿಯಲ್ಲಿ 
ಸದರಿ ವೇತನ ಬಾಕಿಯನ್ನು 
ಪಾವತಿಸಲಾಗುವುದು. 
ಸಂಖ್ಯೆ: ಇಡಿ 207 ಹೆಚ್‌ಪಿಸಿ 2021) 


ಉ) 


(ಡಾ: ಅಶ ಯಣ ಸಿ.ಎನ್‌) 
ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ 
ಮತ್ತು ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು 
ತಂತ್ರಜ್ಞಾನ ಹಾಗೂ ಕೌಶಲ್ಯಾಭಿವೃದ್ಧಿ ಸಚಿವರು. 


